ನೈದಾನಿಕ ಮನೋವಿಜ್ಞಾನ 


ಇಂದಿರಾ ಜೈಪ್ರಕಾಶ್‌ 


ಮಾನಸಿಕ ತೊಂದರೆಗಳಿಗೆ ಜಿಕಿತ್ತೆ ನೀಡಲು ಮತ್ತು ಮನೋ ಸ್ವಾಸ್ಥ್ಯವನ್ನು 
ಉತ್ತಮಪಡಿಸಲು ಅಪಸಾಮಾನ್ಯತೆಯ ಜ್ಞಾನ ಮತ್ತು ಅದರ ಅಧ್ಯಯನದಿಂದ ದೊರೆತ 
ಮಾಹಿತಿ ಮತ್ತು ಅನುಭವಗಳನ್ನು ಉಪಯೋಗಿಸುವ ಕೇತ್ರವೇ ನೈದಾನಿಕ 
ಮನೋವಿಜ್ಞಾನ. ಇದು ಅನ್ನಯಿಕ ಶಾಖೆಯಾಗಿದ್ದ ಅಪಸಾಮಾನ್ಯ ಮನೋವಿಜ್ಞಾನ 


ಮತ್ತು ಇತರ ಕ್ಲೇತಗಳ ವೈಜ್ಞಾನಿಕ ಮಾಹಿತಿಗಳನ್ನು ಬಳಸಿಕೊಂಡು ವಿವಿಧ ರೀತಿಯ 
ಮನೋರೋಗಗಳಲ್ಲದೆ ಜೀವನದ ಇತರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುತ್ತದೆ. 


1896ನಲ್ಲಿ ಪೆನ್ನಿಲ್ಬೇನಿಯಾ ವಿಶ್ವವಿದ್ಯಾಲಯದಲ್ಲಿ ಮೊದಲ ನೈದಾನಿಕ ದವಾಖಾನೆ 
ಸ್ಥಾಪಿಸಿದ ಲೈಟ್ನಿರ್‌ ವಿಟ್ಠಿರ್‌ (ighner Witmev) ನನ್ನು ಆಧುನಿಕ "ನೈದಾನಿಕ 
ಮನೋವಿಜ್ಞಾನದ ಜನಕ' ಎನ್ನಲಾಗಿದೆ. ಈಗಾಗಲೇ ಹಿಂದಿನ ಅಧ್ಯಾಯಗಳಲ್ಲಿ 


ಉಲ್ತೇಖಿಸಿದಂತೆ, 18ನೆಯ ಶತಮಾನದ ಉತ್ತರಾರ್ಧದಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಿ 
ಮನೋವಿಜ್ಞಾನದ ಪ್ರಯೋಗಶಾಲೆಗಳು ಸ್ಥ್ಮಾಪಿತವಾಗಿದ್ದವು. ಇಲ್ಲಿ ಮಾಡಲಾದ 


ಅಧ್ಯಯನಗಳು ಜ್ಞಾನವರ್ಧನೆಯ ಮೇಲೆ ಕೇಂದ್ರೀಕರಿಸಿದ್ದು ಅನ್ನಯಿಕತೆಗೆ ಹೆಚ್ಚು ಗಮನ 
ನೀಡಿರಲಿಲ್ಲ. ವೂನ್ನ್‌ ನ ಶಿಷ್ಯನಾಗಿದ್ದ ವಿಟ್ಕ{ಿರ್‌ ಸರಿಯಾಗಿ ಕಾಗುಣಿತ ಬಾರದ ಬಾಲಕನಿಗೆ 


ಚಿಕಿತ್ಸೆ ಮಾಡಲು ಒಪ್ಪಿದ್ದು ನೈದಾನಿಕತೆಯ ನಿರಾಡಂಬರ ಪ್ರಾರಂಭ. ಈ ಕಾರ್ಯದಲ್ಲಿ 


ಸಫಲನಾದ ವಿಟ್ಠಿರ್‌ ನೈದಾನಿಕ ದವಾಖಾನೆ ತೆರೆದು, ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲು 
ಪ್ರಾರಂಬಿಸಿದ. 1907 ರಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ "The Psychological Clinic (ದ 


ಸೈಕಲಾಜಿಕಲ್‌ ಕ್ಲಿನಿಕ್‌? ಎಂಬ ವಿದ್ಧತ್‌ ಪತ್ರಿಕೆ ಪ್ರಾರಂಭಿಸಿದ. ನೈದಾನಿಕ ಮನೋವಿಜ್ಞಾನ 
ಎ೦ಬ ಹೆಸರನ್ನು ಈ ಕ್ಷೇತ್ರಕ್ಕೆ ನೀಡಿ ಅದನ್ನು “ವ್ಯಕ್ತಿಗಳಲ್ಲಿ ಬದಲಾವಣೆಯನ್ನು ತರಲು 


ಅವರನ್ನು ಅವಲೋಕನ ಅಥವಾ ಪ್ರಯೋಗಾತ್ಮಕ ವಿಧಾನಗಳ ಮೂಲಕ ಅಧ್ಯಯನ 
ಮಾಡುವುದು” ಎಂದು ವ್ಯಾಖ್ಯಾನಿಸಿದ. ಕ್ರಮೇಣವಾಗಿ ಇವನ ಉದಾಹರಣೆಯನ್ನು 


ಅಮುಸರಿಸಿ 1914ರ ವೇಳೆಗೆ 26 ಇಂತಹ ದವಾಖಾನೆಗಳು ಉತರ ಅಮೇರಿಕಾದಲ್ಲಿ 
ತೆರೆಯಲ್ಪಟ್ಟೆದ್ದವು. 


ಚಾರಿತ್ರಿಕವಾಗಿ ಮನೋರೋಗಗಳನ್ನು ಗುಣಪಡಿಸುವ ಪ್ರಯತ್ನಗಳು ಶತಮಾನಗಳಷ್ಟು 
ಹಳೆಯದು. ಕ್ರಿ.ಪೂ 400 ರಲ್ಲಿ ಗೀಕರು, ಕ್ರಿಪೂ 2 ರಲ್ಲಿ ಚೀನಿಯರು, ಭಾರತೀಯರು 
ಮನೋರೋಗಗಳ ಚಿಕಿತ್ಸಾ ವಿಧಾನಗಳನ್ನು ಬಳಸುತ್ತಿದ್ದರು. 18 ಮತ್ತು 19ನೆಯ 


ಶತಮಾನದಲ್ಲಿ ಮನೋವಿಜ್ಞಾನ ಕ್ಲೇತ್ರದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರಲು 
ಅಧ್ಯಯನ ಕ್ಷೇತ್ರದಲ್ಲಿ ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು 


ಪ್ರಾರಂಭವಾಯಿತು. ಮನೋವೈದ್ಯಕೀಯದಲ್ಲಿ ಅಮಾನುಷ ರೀತಿಗಳು ಮತ್ತು ಧಾರ್ಮಿಕ 
ವಿಧಿಗಳು ಕಡಮೆಯಾಗಿ ಮನೋರೋಗಿಗಳ ಮಾನವೀಯ ಚಿಕಿತ್ತೆ ಪ್ರಾರಂಭವಾಯಿತು. 


ಪಿನೇಲ್‌, ಟ್ಯೊಕ್‌, ಡೆಕ್ಸ್‌, ರಶ್‌ ಮುಂತಾದವರ ಪ್ರಭಾವದಿಂದ ಮನೋವೈದ್ಯಕೀಯ 
ಆಸ್ಪತ್ರೆಗಳು ಸುಧಾರಣೆಯಾದವ. ಸಿಗ್ಮಂಡ್‌ ಪ್ರಾಯ್‌ ಮತ್ತು ಅವನಿಂದ 


ಪ್ರಭಾವಿತರಾದವರು ಮನೋಚಿಕಿತ್ಸೆಯಲ್ಲಿ ಹೊಸ ವಿಧಾನಗಳನ್ನು ಕಂಡುಹಿಡಿದರಲ್ಲದೆ 
ವರ್ತನಾವಾದ, ಮಾನವತಾವಾದ, ಪರಾಮರ್ಶನ ಮುಂತಾದ ವಿಧಾನಗಳು ತಲೆ ಎತ್ತಿದವು. 


ಫ್ರಾನ್ಸಿಸ್‌ ಗಾಲ್ಕನ್‌ನ ಜಿ೦ತನೆಗಳನ್ನು ಜೇಮ್ಸ್‌ ಮಕೀನ್‌ ಕೆಟೆಲ್‌, ಆಲ್ಪೈೆಡ್‌ ಬಿನೆ 
ಮುಂತಾದವರು ಅಭಿವೃದ್ಧಿಪಡಿಸಿದ ಫಲವಾಗಿ ವ್ಯಕ್ತಿಮಾಪನ ಕ್ಷೇತ್ರವು ಬೆಳೆಯಿತು. 


ನರವಿಜ್ಞಾನ, ಮನೋಔಷಧ ಕೇತ್ರಗಳು ಪ್ರಗತಿ ಸಾಧಿಸಿದವು. ಮನೋವೈದ್ಯಕೀಯದಲ್ಲಿ 
ಇಎಮಿಲ್‌ ಕೇಷೆಲಿನ್‌ ಮನೋರೋಗಗಳ ಅಧ್ಯಯನವನ್ನು ವ್ಯವಸ್ಥಿತಗೊಳಿಸಿದ. ಇಂತಹ 
ಅನೇಕ ಕಾರಕಗಳು ಈ ಕ್ಷೇತ್ರದ ಅಭಿವೃದ್ಧಿಗೆ ಕಾರಣವಾದವು. 


ಈ ಕ್ಲೇತ್ರದ ಬೆಳವಣಿಗೆಯಲ್ಲಿ ಅನೇಕ ಮೈಲಿಗಲ್ಲುಗಳನ್ನು ಗುರುತಿಸಬಹುದು. 1892ರಲ್ಲಿ 


ಸ್ಮ್ಯಾನ್ನಿ ಹಾಲ್‌ನ ಶ್ರಮದಿಂದ ಅಮೇರಿಕನ್‌ ಸೈಕಲಾಜಿಕಲ್‌ ಅಸೋಸಿಯೇಷನ್‌ (American 
Psychological Association (APA)) ಸ್ನಾಖಪಿತವಾಯಿತು. ಮುಂದೆ ಇದು ಮನೋವಿಜ್ಞಾನದ 


ವೃತ್ತಿಪರ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸಿತು. ನಂತರ ಎರಡು ವಿಶ್ವಮಹಾಸಮರಗಳ 
ಅವಧಿಯಲ್ಲಿ ಮತ್ತು ರಾಬರ್ಟ್‌ ಯೆರ್ಕೀಸ್‌ (Robert Yerkes) ನ ನಾಯಕತ್ವದಲ್ಲಿ 
ಹೊಸದಾಗಿ ಸೇರಿದ ಸೈನಿಕರ ಪರೀತ್ಲೆಗೆಂದು "ಆರ್ಮಿ ಆಲ್ಬಾ ಮತ್ತು ಬೀಟ (Army Alpha and 
ಔಣ) ಏಂಬ ಮನೋಮಾಪನ ಪರೀಕ್ಲೆಗಳು ವಿನ್ಯಾಸಗೊಂಡವು. 1917ರಲ್ಲಿ ರಾಬರ್ಟ್‌ 
ವುಡ್‌ವರ್ಧ್‌ (Rಂbೀ್ಣ Woodworth) ಅನಾನುಭವಿ ಸೈನಿಕರಲ್ಲಿ ಅಪಸಾಮಾನ್ಯ 
ವರ್ತನೆಯನ್ನು ಗುರುತಿಸಲು ಮತ್ತು ಅಳೆಯಲು ಮೈಯಕಿಕ ದತ್ತಾಂಶ ಸಮೀಕ್ಲೆ ಎಂಬ 
ವ್ಯಕ್ತಿತ್ವ ಪರೀಕ್ಷೆಯನ್ನು ರೂಪಿಸಿದ್ದು, ಇದು ಅವನ ಹೆಸರಿಬಿಂದಲೇ ಗುರುತಿಸಲ್ಪಡುತ್ತದೆ. 
1921ರಲ್ಲಿ ಹೆರ್ಮನ್‌ ರೋಷಾ(Hermann Rorschach) ಪ್ರಥಮ ಪ್ರಕೇಪಣ ಪರೀಕ್ಷೆ 
ವಿಧಾನವನ್ನು ರೂಪಿಸಿದ. 1943 ರಲ್ಲಿ ಮಿನೆಸೋಟಾ ಮಲಿಫೇಸಿಕ್‌ ಪರ್ಸನಾಲಿಟಿ 
2್ವೆಂಟರಿ (Minnesota Multiphasic Personality Inventory) ಹೊರಬಂದು ಬಹಳ ಹೆಚ್ಚು 
ಉಪಯೋಗಿಸಲ್ಪಡುವ ಪ್ರಶ್ನಾವಳಿಯಾಯಿತು. 


ಎರಡನೆಯ ವಿಶ್ವಯುದ್ದದ ನಂತರ ಸೈನ್ಯದಿಂದ ಹೊರಬಿದ್ದ ಮಾನಸಿಕ ಸಮತೋಲನ 
ಕಳೆದುಕೊಂಡವರ ಮತ್ತು ಮಿದುಳಿನ ಆಘಾತಕ್ಕೆ ಒಳಗಾದವರ ಚಿಕಿತ್ಸೆಗೆ ನೈದಾನಿಕ 
ಮನೋವಿಜ್ಞಾನಿಗಳ ಅಗತ್ಯ ಬಿದ್ದ ಕಾರಣ ಶಿಕ್ಷಣ ಮತ್ತು ತರಬೇತಿ ಕಾರ್ಯಕ್ರಮಗಳು 
ವೇಗವಾಗಿ ಬೆಳದದ್ದಲ್ಲದೆ ವೃತ್ತಿ ಸಂಬಂಧಿ ನಿಯಮಗಳು ಮತ್ತು ಮಾದರಿಗಳು 
ವ್ಯವಸ್ಥಿತಗೊಂಡವು. ಫ್ರಾಯ್ದ್‌ನ ಅನೇಕ ಕೃತಿಗಳು ಜರ್ಮನಿಯಿಂದಾಜ್‌ ಜನಪ್ರಿಯವಾದವು. 


1920-30ರಲ್ಲಿ  ಮನೋವಿಶ್ಲೇಷಣೆ ಪ್ರಬಾವಶಾಲಿಯಾಗಿತ್ತು. ನಾರುಗಳ ಕಿರುಕುಳ 


ತಪ್ಪಿಸಿಕೊಳ್ಳಲು ಅಮೇರಿಕಾಗೆ ಬಂದ ಬುದ್ದಿಜೀವಿಗಳು ಮನೋವಿಜ್ಞಾನವನ್ನು 
ಮುನ್ನೆಡೆಸಿದರು. ಸಮಷ್ಲಿವಾದ, ವರ್ತನಾವಾದ, ಗುಂಪು ಚಿಕಿತ್ಸೆಗಳು ಪ್ರಚಾರ ಪಡೆದವು. 


ಹಾನ್ಸ್‌ ಐಸೆಂಕ್‌ (Hans Eysenck), ಸ್ಮಿನ್ನರ್‌ (Skinner), ಖಲಿಸ್‌ (Els), ಬೆಕ್‌ (Beck), 
ಬಾಂ೦ಡುರಾ(Bandura), ಮುಂತಾದವರ ಪ್ರಭಾವದಿಂದ ಮನೋಚಿಕಿತ್ಸೆ 
ಮನೋಮಾಪವನಕ್ಕಿಂತ ಹೆಚ್ಚು ಜನಪ್ರಿಯವಾಯಿತು. 


ಸಮರಗಳ ನಂತರದ ದಿನಗಳಲ್ಲಿ ತನ್ನ ವೃತ್ತಿ-ಅನನ್ಯತೆಯನ್ನು ಈ ಶಾಖೆ 
ಸ್ಥಾಪಿಸಿಕೊಂಡಿತು. ವೇಗವಾಗಿ ಬೆಳೆಯುತ್ತಿದ್ದ ಈ ಕೇತ್ರದಲ್ಲಿ ಸಂಶೋಧನೆ, ಅಧ್ಯಯನ 


ಮತ್ತು ಅನೇಕ ರೀತಿಯ ವೃತ್ತಿಗಳಲ್ಲಿ ತೊಡಗಿಸಿಕೊಳ್ಳಲು ತರಬೇತಿ ನೀಡುವ ಮತ್ತು 
ಡಾಕ್ಟರೇಟ್‌ ನೀಡುವ ಕಾರ್ಯಕ್ರಮಗಳು ಪ್ರಾರಂಭವಾದವು. ಇದೇ ಸಮಯದಲ್ಲಿ ರಾಜರ್ಸ್‌ 


(Rogers)ನ ಅನಿರ್ದೇಶಿತ ಚಿಕಿತ್ಸೆ ಸಂಜ್ಞಾನಾತತ-ವರ್ತನಾ ಚಿಕಿತ್ಸೆಗಳು ಜನಪ್ರಿಯವಾಗಿ 
ಮನೋಮಾಪನದಲ್ಲಿ ಆಸಕ್ತಿ ಕಡಮೆಯಾಯಿತು. 1980 ರ ವೇಳೆಗೆ 400ಕ್ಕೂ ಹೆಚ್ಚು 


ಮನೋಚಿಕಿತ್ಸಾ ವಿಧಾನಗಳು ಪಟ್ಟೆಯಾದವು. ಅಮೇರಿಕಾದಲ್ಲಿ 1980ರ ಹೊತ್ತಿಗೆ ಇತರ 


ಮಾನಸಿಕ ಆರೋಗ್ಯ ತಜ್ಞರಂತೆ ಖಾಸಗಿ ಅಭ್ಯಾಸ ನಡೆಸಲು ಮತ್ತು ಆರೋಗ್ಯವಿಮಾ 
ಸೇವೆಯಿಂದ ಸಂಭಾವನೆ ಪಡೆದು ಕೆಲಸಮಾಡುವ ಹಕ್ಕು ದೊರೆಯಿತು. 21ನೆಯ 


ಶತಮಾನದಲ್ಲಿ ಈ ಕ್ಷೇತ್ರ ಬಹಳ ವೇಗವಾಗಿ ಬೆಳದದ್ದಲ್ಲದೆ ಅನೇಕ ಉಪಶಾಖೆಗಳನ್ನೂ 
ಹುಟ್ಟೆಸಿತು. 


ನೈದಾನಿಕ ಮನೋವಿಜ್ಞಾನಿಗಳು ಸಾಧಾರಣವಾಗಿ ಮಾನಸಿಕ ಆರೋಗ್ಯ ವ್ಯವಸ್ಥೆಯಲ್ಲಿ 
ಮನೋಮಾಪನ, ಮನೋಚಿಕಿತ್ಸೆ, ಸಂಶೋಧನೆ, ಶಿಕ್ಷಣ. ಸಲಹೆ, ಮಾನಸಿಕ ಆರೋಗ್ಯಕ್ಕೆ 
ಸಂಬಂಧಿಸಿದ ಯೋಜನೆಗಳನ್ನು ರೂಪಿಸುವಲ್ಲಿ ಮತ್ತು ನಿರ್ವಹಣೆಯಲ್ಲಿ ತೊಡಗಿರುತ್ತಾರೆ. 
ಅನೇಕ ದೇಶಗಳಲ್ಲಿ ಇವರು ಆರೋಗ್ಯ ಸೇವಾಕರ್ತರೆಂದು ಗುರುತಿಸಲ್ಪಡುತ್ತಾರೆ. ನೈದಾನಿಕ 
ಮನೋವಿಜ್ಞಾನಿಗಳ ತರಬೇತಿಯಲ್ಲಿ ದೈಹಿಕ, ಸಾಮಾಜಿಕ, ವಿಕಾಸ, ನರವಿಜ್ಞಾನ, 
ಸಾಂಸ್ಕೃತಿಕ ಮನೋವೈಜ್ಞಾನಿಕ ವಿಷಯಗಳಲ್ಲದೆ, ಮನೋಮಾಪನ, ವ್ಯಕ್ತಿತ್ತ ಸಂಬಂಧಿ 
ಸಿದ್ಧಾಂತಗಳು, ಮನೋಚಿಕಿತ್ಸಾ ವಿಧಾನಗಳು ಮತ್ತು ಮನೋವೈದ್ಯಕೀಯದ ವಿಷಯಗಳು 


ಅಳವಡಿಸಿಕೊಳ್ಳಲಾಗುತ್ತದೆ ಹಾಗೂ ಪ್ರಾರಂಭದಿಂದಲೇ ಮಾನಸಿಕ ಆರೋಗ್ಯ ಸೇವಾ 
ಕೇಂದ್ರಗಳಲ್ಲಿ ಕೆಲಸ ಕಲಿಯುವ ಪರಿಪಾಠವಿದೆ. ವಿದ್ಯಾರ್ಥಿಗಳು ಮಕ್ಕಳು, 


ಹದಿಹರೆಯದವರು, ವೃದ್ಧರು, ಉದ್ಯೋಗಿಗಳು, ನರ ಆಘಾತಕ್ಕೆ ಒಳಗಾದವರು ಮತ್ತು 
ವೈವಾಹಿಕ ಸಮಸ್ಯೆ ಇರುವವರೊಂದಿಗೆ ಅಲ್ಲದೆ ಕಲಿಕೆಮನೋಬೇನೆ, ವಿಕ್ಲಿಪ್ಲಿ, 
ಬುದ್ದಿಮಾಂದ್ಯತೆ, ಮಾದಕವಸ್ತು ದುರ್ಬಳಕ ಮುಂತಾದ ಸಮಸ್ಯೆ ಇರುವವರೊಂದಿಗೂ 
ಕಲಸಮಾಡುತ್ತಾರೆ. 


ಇವರು ಕೆಲಸ ವಿರ್ವಹಿಸುವ ಸನ್ನಿವೇಶಗಳೂ ವಿವಿಧವಾಗಿವೆ. ಮನೋರೋಗಕ್ಕೆ 
ಮೀಸಲಾಗಿರುವ ಆಸ್ಪತ್ರೆಗಳಲ್ಲಿ, ಖಾಸಗಿ ದವಾಖಾನೆಗಳಲ್ಲಿ, ಶಿಶು ನಿದೇರ್ಶನಾಲಯದಲ್ಲಿ, 


ಕೌಟುಂಬಿಕ ನ್ಯಾಯಾಲಯದಲ್ಲಿ, ಅಪರಾಧ ತನಿಖಾ ಕೇಂದ್ರಗಳಲ್ಲಿ, ಶಸ್ಪಚಿಕಿತ್ಸಾ 
ತಂಡಗಳಲ್ಲಿ, ಮರಣಾಂತಕ ಕಾಯಿಲೆಗಳ ಶುಶ್ರೂಷಾಲಯಗಳಲ್ಲಿ, 
ನರವಿಜ್ಞಾನಾಲಯಗಳಲ್ಲಿ, ಶಾಲೆ, ಸಮುದಾಯ ಮತ್ತು ಉದ್ಯಮ ಕ್ಷೇತ್ರಗಳಲ್ಲಿ ದುರಂತಗಳು, 
ಅಪಘಾತಗಳು, ಆತ್ಮಹತ್ಯಾ ಆಲೋಚನೆ ಮುಂತಾದ ಸಂದರ್ಭದಲ್ಲಿ ತುರ್ತು ಚಿಕಿತ್ತೆ, 
ಪುನಶ್ನೇತನ ಕಾರ್ಯದಲ್ಲಿ - ಹೀಗೆ ವಿವಿಧ ರೀತಿಯ ಗುಂಪುಗಳಿಗೆ ವಿವಿಧ ರೀತಿಯ ಸೇವೆ 


ಒದಗಿಸುತ್ತಾರೆ. ಬೆಂಗಳೂರಿನ ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಸಂಸ್ಥೆ ದೇಶದ 
ಪ್ರಮುಖ ತರಬೇತಿ ಮತ್ತು ಚಿಕಿತ್ಸಾ ಕೇಂದ್ರವಾಗಿದೆ. 


